ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1913(2257) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ಅನುಪಯುಕ್ತ ವಾಹನಗಳ ಕುರಿತು 
(ಅ) ಇತ್ತೀಚೆಗೆ ಸರ್ಕಾರ ನೀಡಿದ ಅಂಕಿ ಅಂಶಗಳ ಪ್ರಕಾರ 2196 ಲಕ್ಷ ವಾಹನಗಳು ಹೊಸ 
ಸಾರಿಗೆ ನಿಯಮದಂತೆ ಅನುಪಯುಕವಾಗುವ (ಗುಜರಿಗೆ ಸೇರುವ) ಸಂಭವವಿದ್ದು, 


ಇದರಿಂದಾಗಿ ಸಾಲ ಮಾಡಿ ಕಷ್ಟದಲ್ಲಿ ವಾಹನ ಖರೀದಿಸಿ ಜೀವನ ನಿರ್ವಹಣೆ ಮಾಡುವ 
ವಾಹನ ಮಾಲೀಕರಿಗೆ ತೊಂದರೆಯಾಗುವುದಿಲ್ಲವೇ; 


(ಆ) ಈ ಕುರಿತಂ ಗುಜರಿಗೆ ಸೇರಲ್ದ್ಬಡುವ ವಾಹನ ಮಾಲೀಕರಿಗೆ ಸರ್ಕಾರ 
ಪರಿಹಾರ/ಅನುಕೂಲ ಬೀಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


(ಇ) ಈ ಕುರಿತಂತೆ ಸರ್ಕಾರದ ನಿಲುವೇನು? (ಮಾಹಿತಿ ಒದಗಿಸುವುದು) 


